KA/ BG-GPO/2515/\WPP-47/2009-2011 






ಟಕ ರಾಜ್ಯಪಫ 3 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ 


ಬೆಂಗಳೂರು, ಗುರುವಾರ, ಮಾರ್ಚ್‌ ೨೬, ೨೦೦೯ (ಚೈತ್ರ ೫, ತಕ ವರ್ಷ ೧೯೩೦) 








ಸಂಚಿಕೆ ೧೩ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 16 ಎಟಿಎಸ್‌ 2009, ಬೆ೦ಗಳೂರು, ದಿನಾಂಕ 20ನೇ ಫೆಬ್ರವರಿ 2009. 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಮುಂಬರುವ 2009ರ ಲೋಕಸಭೆ 


ಸಾರ್ವತ್ರಿಕ ಚುನಾವಣೆಯ ಹಿನ್ನಲೆಯಲ್ಲಿ 


ಸ್ವಂತ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಮೂರು ವರ್ಷಗಳ ಸೇವೆ 
ಸಲ್ಲಿಸಿರುವ ಅಧಿಕಾರಿಗಳನ್ನು ಆಯಾ ಜಿಲ್ಲೆಗಳಿಂದ ವರ್ಗಾಯಿಸುವಂತೆ ಭಾರತ ಚುನಾವಣಾ ಆಯೋಗವು 
4/2/2009ರಂದು ಹಾಗೂ ರಾಜ್ಯ ಚುನಾವಣಾ ಆಯೋಗವು 


ದಿನಾಂಕ 


ದಿನಾಂಕ 16/02/2009ರಂದು ನಿರ್ದೇಶನ ನೀಡಿದ 


ಹಿನ್ನೆಲೆಯಲ್ಲಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಿತದೃಷ್ಠಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 





ಕ್ರ. ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ 
ಸಂ. ನಿರ್ವಹಿಸುತ್ತಿರುವ" ಸ್ಥಳ 
ಶ್ರೀ/ಶ್ರೀಮತಿ 


ವರ್ಗಾಯಿಸಿ ನೇಮಿಸಿದ ಸ್ಥಳ 





(1) (2) 


(3) 





1. ಎಸ್‌.ಎಂ.ಮಂಗಳ 


ತಹಶೀಲಾರ್‌, ಗುಡಿಬಂಡೆ, ಚಿಕ್ಕಬಳ್ಳಾಪುರ ಜಿಲ್ಲೆ 


ತಹಶೀಲ್ದಾರ್‌, ಬಿ.ಬಿ.ಎಂ.ಪಿ. ಬೆ೦ಗಳೂರು ಶ್ರೀಮತಿ 
ಮೇಘನ ರವರ ವರ್ಗಾವಣೆ ಯಿಂದ ತೆರವಾದ ಹುದ್ದೆ 





ಡ್ನ ಅಲ್ಕೂರು ಬೋವಿ 
ತಹಶೀಲ್ದಾರ್‌, ಚಿತ್ರದುರ್ಗ ತಾಲ್ತೂಕು_/ ಜಿಲ್ಲೆ 


ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ಮಡಿಕೇರಿ - ಖಾಲಿ ಹುದ್ದೆ 





3. | ಇ.ಬಾಲಕೃಷ್ಣಪ್ಪ 
ತಹಶೀಲ್ದಾರ್‌, ಚಳ್ಳಕೆರೆ ತಾಲ್ಲೂಕು ಚಿತ್ರದುರ್ಗ 
ಜಿಲ್ಲೆ 


ತಹಶೀಲ್ದಾರ್‌, ಕುಮಟಾ ತಾಲ್ಲೂಕು, ಉ.ಕ.ಜಿಲ್ಲೆ ಶ್ರೀ 
ಎಸ್‌.ಎಂ.ನಾಯಕ್‌ ರವರ ವರ್ಗಾವಣೆಯಿಂದ ತೆರವಾದ 
ಹುದೆ 





4. | ಎಂ.ಚಂದ್ರಶೇಖರ್‌ 
ತಹಶೀಲ್ದಾರ್‌, ಶಿವಮೊಗ್ಗ ತಾ: / ಜಿಲ್ಲೆ 


fat 
ತಹಶೀಲ್ದಾರ್‌, ದಾವಣಗೆರೆ ತಾ: / ಜಿಲೆ ಶ್ರೀ ಡಿ.ಷಣ್ಮುಖ 


ದ ವು 


ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 





5. ಡಿ.ಷಣ್ಮುಖ 
ತಹಶೀಲ್ದಾರ್‌ ದಾವಣಗೆರೆ ತಾ: / ಜಿಲ್ಲೆ 


ತಹಶೀಲ್ದಾರ್‌, ಶಿವಮೊಗ್ಗ ತಾ: / ಜಿಲ್ಲೆ ಶ್ರೀ ಚಂದ್ರಶೇಖರ್‌ 
ರವರ ವರ್ಗಾವಣೆ ಯಿಂದ ತೆರವಾದ ಹುದ್ದೆ 














6. ಆರ್‌.ವೆಂಕಟೇಶ್‌ ತಹಶೀಲ್ದಾರ್‌, ಬಳ್ಳಾರಿ ತಾಲ್ಲೂಕು / ಜಿಲ್ಲೆ ಶ್ರೀ 
ತಹಶೀಲ್ದಾರ್‌, ಬ್ಯಾಡಗಿ ತಾಲ್ಲೂಕು, ಹಾವೇರಿ ಎಲ್‌.ಭೀಮಾನಾಯಕ್‌ ರವರ ವರ್ಗಾವಣೆಯಿಂದ 
ಜಿಲ್ಲೆ ತೆರವಾದ ಹುದ್ದೆ 





(೨೦೧) 















































೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೦೯ ಭಾಗ - ೨ 
ಈ ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 
7. | ಎಲ್‌.ಭೀಮಾನಾಯಕ್‌ ತಹಶೀಲ್ದಾರ್‌, ಬ್ಯಾಡಗಿ ತಾಲ್ಲೂಕು, ಹಾವೇರಿ ಜಿಲ್ಲೆ ಶ್ರೀ 
ತಹಶೀಲ್ದಾರ್‌ ಬಳ್ಳಾರಿ ತಾಲ್ಲೂಕು / ಜಿಲ್ಲೆ ಆರ್‌.ವೆಂಕಟೇಶ್‌ ರವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ 
8. (ಎಂ.ಪಿ.ಮಾರುತಿ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ಹಿರಿಯೂರು ತಾಲ್ಲೂಕು, ದಾವಣಗೆರೆ - ಖಾಲಿ ಹುದ್ದೆ 
ಚಿತ್ರದುರ್ಗ ಜಿಲ್ಲೆ 
9. | ಕೆ.ಎಸ್‌.ಗುರುಮೂರ್ತಿ ತಹಶೀಲ್ದಾರ್‌, ಭೂಮಿ ಮಾನಿಟರಿಂಗ್‌ ಸೆಲ್‌, ಬೆ೦ಗಳೂರು 
ತಹಶೀಲ್ದಾರ್‌, ತಿಪಟೂರು ತಾಲ್ಲೂಕು, - ಖಾಲಿ ಹುದ್ದೆ 
ತುಮಕೂರು ಜಿಲ್ಲೆ 
10. | ಅಶ್ವತ್ಯ್‌ನಾರಾಯಣ ರಾವ್‌ ತಹಶೀಲ್ದಾರ್‌ ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ 
ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, |ಶ್ರೀ ಕೆ.ಎಸ್‌. ಗುರುಮೂರ್ತಿ ರವರ ವರ್ಗಾವಣೆಯಿಂದ 
ತುಮಕೂರು ತೆರವಾದ ಹುದ್ದೆ 
11. ಹೆಚ್‌.ಜ್ಞಾನೇಶ್‌ ತಹಶೀಲ್ದಾರ್‌, ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ 
ತಹಶೀಲ್ದಾರ್‌ (ನೇಮಕಾತಿ ನಿರೀಕ್ಷಣೆಯಲ್ಲಿರುವ) | ಶ್ರೀ ಎಂ.ಪಿ.ಮಾರುತಿ ರವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ 
12. | ಚಿದಾನಂದ ಎನ್‌.ಎಸ್‌. ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು | ತುಮಕೂರು 
ಜಿಲ್ಲೆ 
13. | ದಾಸಬೋವಿ ತಹಶೀಲ್ದಾರ್‌, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಶ್ರೀ 
ತಹಶೀಲ್ದಾರ್‌, ಅರಕಲಗೂಡು ತಾಲ್ಲೂಕು, ಚಿದಾನಂದ ಎನ್‌.ಎಸ್‌. ರವರ ವರ್ಗಾವಣೆಯಿಂದ 
ಹಾಸನ ಜಿಲ್ಲೆ ತೆರವಾದ ಹುದ್ದೆ 
14. | ಸರಸ್ವತಿ ಎಂ. ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಚಿಕ್ಕಮಗಳೂರು - ಖಾಲಿ ಹುದ್ದೆ 
ಕಛೇರಿ, ಹಾಸನ 
15. | ಎಲ್‌.ಬಿ.ಕುಲಕರ್ಣಿ ತಹಶೀಲ್ದಾರ್‌, ಶಿರಹಟ್ಟಿ ತಾಲ್ಲೂಕು, ಗದಗ ಜಿಲ್ಲೆ ಶ್ರೀ 
ತಹಶೀಲ್ದಾರ್‌, ಬೀಳಗಿ ತಾಲ್ಲೂಕು, ಬಾಗಲಕೋಟೆ | ಸೋಮಲಿಂಗ ಹೆಚ್‌. ಇವರ ವರ್ಗಾವಣೆಯಿಂದ ತೆರವಾದ 
ಜಿಲ್ಲೆ ಸ್ವಳಕ್ಕೆ 
16. | ಪ್ರವೀಣ್‌ ಬಾಗೇವಾಡಿ ವಿಶೇಷ ತಹಶೀಲ್ದಾರ್‌, ಕೆ.ಎಸ್‌.ಎಫ್‌.ಸಿ. ಧಾರವಾಡ - 
ತಹಶೀಲ್ದಾರ್‌ ಸವದತ್ತಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ | ಖಾಲಿ ಹುದ್ದೆ 
17. | ಹೆಚ್‌.ಪಿ.ನಾಗರಾಜ್‌ ತಹಶೀಲ್ದಾರ್‌, ರೋಣ ತಾಲ್ಲೂಕು, ಗದಗ ಜಿಲ್ಲೆ - ಖಾಲಿ 
ತಹಶೀಲ್ದಾರ್‌, ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ | ಹುದ್ದೆ 
ಜಿಲ್ಲೆ 
18. | ರೂಪಕಲಾ ಟಿಕೆ. ತಹಶೀಲ್ದಾರ್‌, ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಶ್ರೀ 
ತಹಶೀಲ್ದಾರ್‌, ಹೊಸನಗರ ತಾಲ್ಲೂಕು, | ಹೆಚ್‌.ಪಿ. ನಾಗರಾಜ್‌ ರವರ ವರ್ಗಾವಣೆಯಿಂದ ತೆರವಾದ 
ಶಿವಮೊಗ್ಗ ಜಿಲ್ಲೆ ಹುದ್ದೆ 
19. | ಹೆಚ್‌.ಕೆ.ಗೀತಾಕೃಷ್ಣ ತಹಶೀಲ್ದಾರ್‌, ಮೈಸೂರು ತಾಲ್ಲೂಕು / ಜಿಲ್ಲೆ ಶ್ರೀ 
ತಹಶೀಲ್ದಾರ್‌, ಮಂಡ್ಯ ತಾಲ್ಲೂಕು / ಜಿಲ್ಲೆ ರಾಜೇಂದ್ರ ಪ್ರಸಾದ್‌ ರವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ 
20. | ರಾಜೇಂದ್ರ ಪ್ರಸಾದ್‌ ಎಂ.ಎನ್‌. ಜಿಲ್ಲೆ ಶ್ರೀ 








ತಹಶೀಲ್ದಾರ್‌ ಮೈಸೂರು ತಾಲ್ಲೂಕು / ಜಿಲ್ಲೆ 





ತಹಶೀಲ್ದಾರ್‌, ಮಂಡ್ಯ ತಾಲ್ಲೂಕು / 
ಹೆಚ್‌.ಕೆ.ಗೀತಾಕೃಷ್ಣ ರವರ ವರ್ಗಾವಣೆ ಯಿಂದ ತೆರವಾದ 
ಹುದ್ದೆ 








ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೦೯ 


೨೦೩ 















































ಜಿಲ್ಲ 





ಕ್ರ ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 
21. | ಎನ್‌.ಸಿ.ಜಗಧೀಶ್‌ ತಹಶೀಲ್ದಾರ್‌, ಸಕಲೇಶಪುರ ತಾಲ್ಲೂಕು ಹಾಸನ ಜಿಲ್ಲೆ ಶ್ರೀ 
ತಹಶೀಲ್ದಾರ್‌, ಶ್ರೀರಂಗಪಟ್ಟಣ ತಾಲ್ಲೂಕು, ವೈದ್ಯನಾಥ್‌ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಮಂಡ್ನ ಜಿಲ್ಲೆ 
77: ಮಾಳಿಗೆ ಶಂಕರ್‌ ತಷಶ್‌ಪಾಕ್‌ ಹಾಸನಗಕ ರ್‌ ವಮಾಗ್ಗ ನತ್ತ 
ಹೆಚ್ಚುವರಿ ತಹಶೀಲ್ದಾರ್‌, ಮೈಸೂರು ತಾ;/ ಜಿಲ್ಲೆ | ಶ್ರೀಮತಿ ರೂಪಕಲಾ ರವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ 
23. | ಕವಿತಾ ರಾಜಾರಾಮ್‌ ಸಹಾಯಕ ನಿರ್ದೇಶಕರು, ರಾಷ್ಟ್ರೀಯ ಗ್ರಾಮೀಣ 
ತಹಶೀಲ್ದಾರ್‌ (ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ) | ಉದ್ಯೋಗ ಖಾತ್ರಿ ಯೋಜನೆ ನಿರ್ದೇಶನಾಲಯ, 
ಬಹುಮಹಡಿ ಕಟ್ಟಡ, ಬೆಂಗಳೂರು ಇಲ್ಲಿಗೆ ನೇಮಿಸಲು 
ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
24. | ಜಿ.ಹೆಚ್‌. ನಾಗಹನುಮಯ್ಯ ಸಹಾಯಕ ನಿರ್ದೇಶಕರು. ರಾಷ್ಟ್ರೀಯ ಗ್ರಾಮೀಣ 
ತಹಶೀಲ್ದಾರ್‌ (ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ) | ಉದ್ಯೋಗ ಖಾತ್ರಿ ಯೋಜನೆ ನಿರ್ದೇಶನಾಲಯ, 
ಬಹುಮಹಡಿ ಕಟ್ಟಡ, ಬೆ೦ಗಳೂರು ಇಲ್ಲಿಗೆ ನೇಮಿಸಲು 
ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
25. | ಶ್ಯಾಮ್‌ ಸಂಪತ್‌ಕುಮಾರ್‌ ಹೆಚ್ಚುವರಿ ತಹಶೀಲ್ದಾರ್‌, ಮೈಸೂರು ತಾ:/ ಜಿಲ್ಲೆ ಶ್ರೀ 
ತಹಶೀಲ್ದಾರ್‌, ಕೆ.ಆರ್‌.ಪೇಟೆ ತಾಲ್ಲೂಕು, ಮಂಡ್ಯ | ಮಾಳಿಗೆ ಶಂಕರ್‌ ರವರ ವರ್ಗಾವಣೆಯಿಂದ ತೆರವಾದ 
ಜಿಲ್ಲೆ ಹುದ್ದೆ 
26. ವೈದ್ಯನಾಥ್‌ ತಹಶೀಲ್ದಾರ್‌, ಕೆ.ಆರ್‌.ಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆ ಶ್ರೀ 
ತಹಶೀಲ್ದಾರ್‌, ಸಕಲೇಶಪುರ ತಾಲ್ಲೂಕು, ಹಾಸನ | ಶ್ಯಾಮ್‌ ಸಂಪತ್‌ಕುಮಾರ್‌ ರವರ ವರ್ಗಾವಣೆ ಯಿಂದ 
ಜಿಲ್ಲೆ ತೆರವಾದ ಹುದ್ದೆ 
27. | ಎಂ.ವಿ.ಕಲ್ಲೂರ್‌ಮಠ್‌ ತಹಶೀಲ್ದಾರ್‌, ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಶ್ರೀ 
ವಿಶೇಷ ತಹಶೀಲ್ದಾರ್‌, ಕಿತ್ತೂರು, ಬೆಳಗಾಂ ಜಿಲ್ಲೆ ಇ.ಡಿ.ಭೃಂಗಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
28. 'ಇಡಿ.ಭೃಂಗಿ ತಹಶೀಲ್ದಾರ್‌, ಬೀಳೆಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಶ್ರೀ 
ತಹಶೀಲ್ದಾರ್‌ ಗಂಗಾವತಿ ತಾಲ್ಲೂಕು, ಕೊಪ್ಪಳ ಎಲ್‌.ಬಿ. ಕುಲಕರ್ಣಿ ರವರ ವರ್ಗಾವಣೆಯಿಂದ ತೆರವಾದ 
ಜಿಲ್ಲೆ ಹುದ್ದೆ 
29. | ಟಿ.ಎ.ಹನುಮಂತರಾಯ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ವಿಶೇಷ ತಹಶೀಲ್ದಾರ್‌, ಆನೇಕಲ್‌ ತಾ: ಇಲ್ಲಿಗೆ | ರಾಮನಗರ -ಖಾಲಿ ಹುದ್ದೆ 
ವರ್ಗಾವಣೆ ಆದೇಶದಲ್ಲಿರುವ 
30. | ಆರ್‌.ಎಂ.ನಾಟೇಕರ್‌ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ಯಾದಗೀರ್‌ ತಾಲ್ಲೂಕು, ಗುಲ್ಬರ್ಗ | ರಾಯಚೂರು - ಖಾಲಿ ಹುದ್ದೆ 
ಜಿಲ್ಲ 
31. | ವಿ.ಬಿ.ಫರ್ನಾಂಡೀಸ್‌ ತಹಶೀಲ್ದಾರ್‌, ಖಾನಾಪುರ ತಾಲ್ಲೂಕು, ಬೆಳಗಾಂ ಜಿಲ್ಲೆ 
ತಹಶೀಲ್ದಾರ್‌, ಯಲ್ಲಾಪುರ ತಾಲ್ಲೂಕು, ಶ್ರೀಮತಿ ರಾಜಶ್ರೀ ಜೈನಾಪುರ್‌ ರವರ ವರ್ಗಾವಣೆಯಿಂದ 
ಉ.ಕ.ಜಿಲ್ಲೆ ತೆರವಾದ ಹುದ್ದೆ 
32. | ಎಸ್‌.ಎಂ.ನಾಯಕ್‌ ತಹಶೀಲ್ದಾರ್‌, ಚಿತ್ರದುರ್ಗ ತಾಲ್ಲೂಕು / ಜಿಲ್ಲೆ ಶ್ರೀ 
ತಹಶೀಲ್ದಾರ್‌, ಕುಮಟಾ ತಾಲ್ಲೂಕು, ಉ.ಕ.ಜಿಲ್ಲೆ | ಅಲ್ಕೂರು ಬೋವಿ ರವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ 
33. | ಡಾ: ಶಂಕರಪ್ಪ ವಣಿಕ್ಯಾಳ್‌ ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ಶಹಪುರ ತಾಲ್ಲೂಕು, ಗುಲ್ಬರ್ಗ | ಬಿಜಾಪುರ 


















































೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೦೯ ಭಾಗ - ೨ 
[ಕೌ] ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ 1 ವರ್ಗಾಯಿಸಿ ನೇಮಿಸಿದೆಸ್ಮಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 

34. | ಎಸ್‌.ಎನ್‌.ವಾರಿ ತಹಶೀಲ್ದಾರ್‌, ಶಹಪುರ ತಾಲ್ಲೂಕು. ಗುಲ್ಬರ್ಗ ಜಿಲ್ಲೆ ಡಾ: 
ತಹಶೀಲ್ದಾರ್‌ ಹುಮ್ನಾಬಾದ್‌ ತಾಲ್ಲೂಕು, | ಶಂಕರಪ್ಪ ವಣಿಕ್ಯಾಳ್‌ ರವರ ವರ್ಗಾವಣೆಯಿಂದ ತೆರವಾದ 
ಬೀದರ್‌ ಜಿಲ್ಲೆ ಹುದ್ದೆ 

35. |ಹೊಳಾ ವಿಬಿ. ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ | ಧಾರವಾಡ ಶ್ರೀ ಎ.ಹೆಚ್‌.ಬಾದಾಮಿ ರವರ ವರ್ಗಾವಣೆ 
ಕಛೇರಿ, ಬೆಳಗಾ೦ ಯಿಂದ ತೆರವಾದ ಹುದ್ದೆ 

36. | ಎ.ಹೆಚ್‌.ಬಾದಾಮಿ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ | ಬೆಳಗಾ೦ ಶ್ರೀ ಪೊಲಾ ವಿ.ಬಿ. ರವರ ವರ್ಗಾವಣೆಯಿಂದ 
ಕಛೇರಿ, ಧಾರವಾಡ ತೆರವಾದ ಹುದ್ದೆ 

37. | ಎ.ಜಿ.ನಾಯಕ್‌ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಮಂಗಳೂರು ದ.ಕ.ಜಿಲ್ಲೆ ಶ್ರೀ ವಶುದೇಶ ತಣ್ಣೀರಬಾವಿ 
ಕಛೇರಿ, ಕಾರವಾರ, ಉ.ಕ.ಜಿಲ್ಲೆ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 

18. !ವಶುದೇಶ ತಣ್ಣೀರಬಾವಿ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಾರವಾರ, ಉ.ಕ.ಜಿಲ್ಲೆ ಶ್ರೀ ಎ.ಜಿ.ನಾಯಕ್‌ ರವರ 
ಕಛೇರಿ, ಮ೦ಗಳೂರು ದ.ಕ.ಜಿಲ್ಲೆ ವರ್ಗಾವಣೆಯಿಂದ ತೆರವಾದ ಹುದ್ದೆ 

39. | ಇಲಿಯಾಸ್‌ ಅಹಮದ್‌ ಇಸಾಮದಿ ತಹಶೀಲ್ದಾರ್‌, ಯಾದಗೀರ್‌, ಗುಲ್ಬರ್ಗ ಜಿಲ್ಲೆ ಶ್ರೀ 
ತಹಶೀಲ್ದಾರ್‌ ಆಳಂದ ತಾಲ್ಲೂಕು ವರ್ಗಾವಣೆ ಆರ್‌.ಎಂ.ನಾಟೇಕರ್‌ ಇವರ ವರ್ಗಾವಣೆಯಿಂದ ತೆರವಾದ 
ಆದೇಶದಲ್ಲಿ ಹುದ್ದೆ 

40. | ಕೆ.ಸದಾನಂದಪ್ಪ ತಹಶೀಲ್ದಾರ್‌, ಬಿ.ಎಂ.ಆರ್‌.ಸಿ.ಎಲ್‌ ಬೆಂಗಳೊರು - ಖಾಲಿ 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಹುದ್ದೆ 
ಕಛೇರಿ, ಬಿಜಾಪುರ 

4]. | ಬಿ.ಆರ್‌.ಶ್ರೀಕಂಠಮೂರ್ತಿ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ವಿಶೇಷ ತಹಶೀಲ್ದಾರ್‌, ಗುರುಮಿಠಕಲ್‌ ಗುಲ್ಬರ್ಗ | ಶಿವಮೊಗ್ಗ ಶ್ರೀ ಕೆ.ಬಾಲಸುಬ್ರಮಣ್ಯ ಇವರ ಸ್ಥಳಕ್ಕೆ 
ಜಿಲ್ಲ 

42. | ರಾಜಶ್ರೀ ಚೈನಾಪೂರ್‌ ತಹಶೀಲ್ದಾರ್‌, ಹುನಗುಂದ ತಾಲ್ಲೂಕು, ಬಾಗಲಕೋಟೆ 
ತಹಶೀಲ್ದಾರ್‌, ಖಾನಾಪುರ ತಾಲ್ಲೂಕು, ಬೆಳಗಾಂ ಜಿಲ್ಲೆ ಶ್ರೀ ಕೆ.ಪ್ರಭಾಕರ್‌ ಕಾರೇಕರ್‌ ರವರ 
ಜಿಲ್ಲೆ ವರ್ಗಾವಣೆಯಿಂದ ತೆರವಾದ ಹುದ್ದೆ 

43, | ಕೆ.ಪ್ರಭಾಕರ್‌ ಕಾರೇಕರ್‌ ತಹಶೀಲ್ದಾರ್‌, ಜೇವರ್ಗಿ ತಾಲ್ಲೂಕು, ಗುಲ್ಬರ್ಗ ಜಿಲ್ಲೆ ಶ್ರೀ 
ತಹಶೀಲ್ದಾರ್‌ ಹುನಗುಂದ ತಾಲ್ಲೂಕು, | ಬಿ.ಕೃಷ್ಣಪ್ಪ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಬಾಗಲಕೋಟೆ ಜಿಲ್ಲೆ 

44, | ಬಿ.ಕೃಷ್ಣಪ್ಪ ತಹಶೀಲ್ದಾರ್‌, ಹುಮ್ನಾಬಾದ್‌ ತಾಲ್ಲೂಕು ಬೀದರ್‌ ಜಿಲ್ಲೆ 
ತಹಶೀಲ್ದಾರ್‌, ಜೇವರ್ಗಿ ತಾಲ್ಲೂಕು, ಗುಲ್ಬರ್ಗ | ಶ್ರೀ ಎಸ್‌.ಎನ್‌.ವಾರಿ ರವರ ವರ್ಗಾವಣೆಯಿಂದ ತೆರವಾದ 
ಜಿಲ್ಲೆ ಹುದ್ದೆ 

45, | ನಟೇಶ್‌ ಡಿ.ಪಿ. ತಹಶೀಲ್ದಾರ್‌, ಚಳ್ಳಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಶ್ರೀ 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ  ಇ.ಬಾಲಕೃಷ್ಣಪ್ಪ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಕಛೇರಿ, ಉಡುಪಿ ಇಲ್ಲಿಗೆ ವರ್ಗಾವಣೆ 
ಆದೇಶದಲ್ಲಿರುವ 

46. | ಮೇಘನ ಆರ್‌. ವಿಶೇಷ ತಹಶೀಲ್ದಾರ್‌, ಕೆ.ಎಸ್‌.ಎಫ್‌.ಸಿ. ಮಂಗಳೂರು - 
ತಹಶೀಲ್ದಾರ್‌, ಬಿ.ಬಿ.ಎಂ.ಪಿ. ಬೆ೦ಗಳೂರು ಖಾಲಿ ಹುದ್ದೆ 

47. | ಮಧುಸೂಧನ ಶಾಸ್ತ್ರಿ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕೇರಿ, 
ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, | ಗುಲ್ಬರ್ಗ - ಖಾಲಿ ಹುದ್ದೆ 
ಗುಲ್ಬರ್ಗ 


















































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೦೯ ೨೦೫ 
ಕ್ರ ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 

48. | ಟಿ.ವಿಜಯ ತಹಶೀಲ್ದಾರ್‌, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ 
ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಶ್ರೀ ಎನ್‌.ಸಿ. ಜಗಧೀಶ್‌ ಇವರ ವರ್ಗಾವಣೆಯಿಂದ 
ಮೈಸೂರು ವಿಭಾಗ, ಮೈಸೂರು ತೆರವಾದ ಹುದ್ದೆ 

49. | ಆರೋಕ್ಯಮೇರಿ ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಮೈಸೂರು 
ಶಿಷ್ಟಾಚಾರ ತಹಶೀಲ್ದಾರ್‌ ಮೈಸೂರು ಇಲ್ಲಿಗೆ ಶ್ರೀ ಟಿ.ವಿ.ಜಯ ಇವರ ಹುದ್ದೆಗೆ 
ಮುಂಬಡ್ತಿ ಆದೇಶದಲ್ಲಿರುವ 

50. | ಶ್ರೀರಾಮರೆಡ್ಡಿ ಎಂ. ತಹಶೀಲ್ದಾರ್‌, ಗುಡಿಬಂಡೆ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 
ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, | ಶ್ರೀಮತಿ ಎಸ್‌.ಎಂ ಮಂಗಳ ಇವರ ವರ್ಗಾವಣೆಯಿಂದ 
ಚಿಕ್ಕಬಳ್ಳಾಪುರ ಜಿಲ್ಲೆ ತೆರವಾದ ಹುದ್ದೆ 

51. | ಎಂ.ಎಸ್‌.ರಮೇಶ್‌ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ 
ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ,ಚಾಮರಾಜನಗರ - ಖಾಲಿ ಹುದ್ದೆ 
ಕಛೇರಿ, ಚಾಮರಾಜನಗರ 

52. | ಮಂಜುನಾಥ ಬಳ್ಳಾರಿ ತಹಶೀಲ್ದಾರ್‌, ಯಲ್ಲಾಪುರ ತಾಲ್ಲೂಕು, ಉ.ಕ.ಜಿಲ್ಲೆ ಶ್ರೀ 
ಶಾಖಾಧಿಕಾರಿ, ಆರೋಗ್ಯ ಮತ್ತು ಕು.ಕ.ಇಲಾಖೆ, | ವಿ.ಬಿ.ಫರ್ನಾಂಡೀಸ್‌ ಇವರ ಸ್ಥಳಕ್ಕೆ ನೇಮಿಸಲು ಇವರ 
ಬೆಂಗಳೂರು ಸೇವೆಯನ್ನು ಕಂದಾಯ ಇಲಾಖೆಗೆ ನೀಡಲು 

ಸಿ.ಆ.ಸು.ಇಲಾಖೆಯನ್ನು ಕೋರಿದೆ. 

53. | ಮೇರಿ ಮಥಾಯಿಸ್‌ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಚೇರಿ, 
ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಉಡುಪಿ 
ಕಛೇರಿ, ಉಡುಪಿ 

54. | ಸೋಮಲಿಂಗ ಜಿ.ಹೆಚ್‌. ತಹಶೀಲ್ದಾರ್‌, ಸವದತ್ತಿ ತಾಲ್ಲೂಕು ಶ್ರೀ ಪ್ರವೀಣ್‌ 
ತಹಶೀಲ್ದಾರ್‌, ಶಿರಹಟ್ಟಿ ತಾಲ್ಲೂಕು ಗದಗ ಜಿಲ್ಲೆ | ಬಾಗೇವಾಡಿ ಇವರ ಸ್ಥಳಕ್ಕೆ 

55. | ವಿ.ಆರ್‌.ಶೈಲಜ ತಹಶೀಲ್ದಾರ್‌, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ 
ವಿಶೇಷ ತಹಶೀಲ್ದಾರ್‌, ಖಾದಿ ಮತ್ತು ಶ್ರೀ ದಾಸಾಬೋವಿ ಇವರ ವರ್ಗಾವಣೆಯಿಂದ ತೆರವಾದ 
ಗ್ರಾಮೋದ್ಯೋಗ ಮಂಡಳಿ, ಮೈಸೂರು ಹುದ್ದೆ 

56. | ಜಿ.ಬಸವನಗೌಡ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ವಿಶೇಷ ತಹಶೀಲ್ದಾರ್‌, ನಿಡಗುಂದಿ ಬಿಜಾಪುರ ಜಿಲ್ಲೆ - ಖಾಲಿ ಹುದ್ದೆ 

57. | ಕೆ.ಬಾಲಸುಬ್ರಮಣ್ಯ ವಿಶೇಷ ತಹಶೀಲ್ದಾರ್‌, ಮೂಡಬಿದ್ರೆ - ಖಾಲಿ ಹುದ್ದೆ 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ 
ಕಛೇರಿ, ಶಿವಮೊಗ್ಗ 

58. | ಬಿ.ನಾಗರಾಜ್‌ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, | ಕೊಪ್ಪಳ - ಖಾಲಿ ಹುದ್ದೆ 
ಕೊಪಳ 














ಪಿ.ಆರ್‌. 


ಮೇಲ್ಕಂಡ ತಹಶೀಲ್ದಾರರುಗಳನ್ನು ಲೋಕಸಭಾ 2009 ಚುನಾವಣಾ ಕಾರ್ಯದ ನಿಮಿತ್ತ ವರ್ಗಾವಣೆ ಆಗಿರುವ ಸ್ಥಳಕ್ಕೆ 
ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ ಬಿಡುಗಡೆಗೊಳಿಸುವಂತೆ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಿದೆ. ಬಿಡುಗಡೆಗೊಂಡ 
ತಹಶೀಲ್ದಾರರುಗಳು ವರ್ಗಾವಣೆ ಹೊಂದಿದ ಸ್ಥಳಕ್ಕೆ ಕೂಡಲೇ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


337 


ಬಿ.ವಿ.ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 





೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೦೯ ಭಾಗ - ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 44 ಎಟಿಸಿ(ಎಸ್‌) 2009, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ 2009 

ಶ್ರೀಮತಿ ಲತಾ ಕೃಷ್ಣರಾವ್‌, ಭಾ.ಆ.ಸೇ. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಸರಬರಾಜು ನಿಗಮ 
ನಿಯಮಿತ, ಬೆಂಗಳೂರು ರವರಿಗೆ ದಿನಾಂಕ 11.12.2008 ಮತ್ತು 12.12.2008 ರವರೆಗಿನ ಸಾಂದರ್ಭಿಕ ರಜೆ ಹಾಗೂ ರಜೆಯ 
ಕೊನೆಯಲ್ಲಿ ದಿನಾಂಕ: 13.12.2008 ಮತ್ತು 14.12.2008ಗಳ೦ದು ಬರುವ ಸಾರ್ವತ್ರಿಕ ರಜೆಯನ್ನು ಉಪಯೋಗಿಸಿಕೊಂಡು 
ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 2008-09ರ ಬ್ಲಾಕ್‌ ಅವಧಿಯಲ್ಲಿ ಹೈದಾರಬಾದ್‌ಗೆ ಸ್ವಗ್ರಾಮ 
ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಂಡು ಹೋಗಿ ಬಂದಿರುವುದಕ್ಕೆ ಘಟನೋತ್ತರವಾಗಿ ಮಂಜೂರಾತಿ 
ನೀಡಲಾಗಿದೆ. 





























ಕ್ರ.ಸಂ. ಹೆಸರು ಸಂಬಂಧ 
1 ಶ್ರೀಮತಿ ಲತಾ ಕೃಷ್ಣರಾವ್‌ ಸ್ವತಃ 
2 ಜೋತ್ಸ ರಾವ್‌ ಮಗಳು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಜಿ. ಅನಂತ 
ಪಿ.ಆರ್‌. 371 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 52 ಎಟಿಸಿಎಸ್‌) 2009, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ 2009 

ಶ್ರೀ ಲೂಕೋಸ್‌ ವಲ್ಲತರೈ., ಭಾ.ಆ.ಸೇ., ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಕರಕುಶಲ 
ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ರವರಿಗೆ ದಿನಾಂಕ: 16.02.2009 ರಿಂದ 27.02.2009ರವರೆಗೆ ಒಟ್ಟು 12 ದಿನಗಳ 
ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀ ಲೂಕೋಸ್‌ ವಲ್ಲತರೈ, ಐ.ಎ.ಎಸ್‌. ರವರಿಗೆ ಮೇಲ್ಕಂಡ ರಜೆ ಅವಧಿಯಲ್ಲಿ ಅವರ ಕುಟುಂಬದ ಈ ಕೆಳಕಾಣಿಸಿದ 
ಸದಸ್ಯರೊಂದಿಗೆ ಪ್ರಸಕ್ತ 2006-09ರ ಬ್ಲಾಕ್‌ ಅವಧಿಯ ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಂಡು 
ಕನ್ಯಾಕುಮಾರಿಗೆ ಹೋಗಿ-ಬರಲು ಅನುಮತಿ ನೀಡಲಾಗಿದೆ. 




















ಕ್ರ ಸಂ. ಹೆಸರು ಸಂಬಂಧ 
| ಶ್ರೀ ಲೂಕೋಸ್‌ ವಲ್ಪತರೈ ಸ್ಪತಃ 
2 ಶ್ರೀಮತಿ ಅನಿತಾ ಲೂಕೋಸ್‌ ಪತ್ನಿ 
3 ಕು. ರುಚಿರಾ ಲೂಕೋಸ್‌ ಮಗಳು 











ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ 
ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಪಡೆಯಲು ಮಂಜೂರಾತಿ 
ನೀಡಲಾಗಿದೆ. 
ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: O.M.F.No. 31011/4/2008-Estt.(A), ದಿನಾ೦ಕ: 23.09.2008 
ರನ್ವಯ 10 ದಿನಗಳ ಗಳಿಕೆ ರಜೆಯ ನಗದೀಕರಣ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಕೆ.ಜಿ. ಅನಂತ 
ಪಿ.ಆರ್‌. 372 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
HIGH COURT OF KARNATAKA 
NOTIFICATION 
No. HCE. 1077/2008, Bangalore, Dated: 26" February , 2009 
Sri Sadat Ali Khan, Section Officer of this office is permitted to retire from service voluntarily w.e.f. 
the afternoon of 28.02.2009, under Rule 285 (1) (a) of KCSRs. 
By Order of Hon'ble the Chief Justice, 
P.R. 373 NARENDRAKUMAR GUNAKI 
Registrar (Judicial) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೦೯ ೨೦೭ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 21 ಇಆತ 2009, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2009 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 10 ಎಟಿಎಸ್‌ 2009, ದಿನಾಂಕ: 30.01.2009ರನ್ವಯ, ಶ್ರೀ 
ಹೆಚ್‌.ಕೆ. ಗಣೇಶ್‌, ಶಿಷ್ಟಾಚಾರ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ, ಅವರನ್ನು ಚಿಕ್ಕಮಗಳೂರು ಜಿಲ್ಲಾ 
ತರಬೇತಿ ಸಂಸ್ಥೆಯಲ್ಲಿ ಖಾಲಿ ಇರುವ ಉಪ-ಪ್ರಾಚಾರ್ಯರ ಹುದ್ದೆಗೆ ನಿಯೋಜನೆ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಆರ್‌. ಹಿರೇಮಠ್‌ 
ಪಿ.ಆರ್‌. 374 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಸು-ತರಬೇತಿ) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 82 SAS 2009, Bangalore, dated: 27" February, 2009. 
Secretary to Government, Agriculture Department, Bangalore is placed in additional charge of the 





post of Secretary to Government, Horticulture Department with immediate effect and until further orders. 
By order and in the name of the Governor of Karnataka 
K.G. ANANTHA 
P.R. 375 Under Secretary to Government 
Department of Personnel and Administrative Reforms (Services-l) 
NOTIFICATION 
No: DPAR 52 SAS 2008(P-2), Bangalore, dated: 27" February, 2009. 

Sri M.K. Alvappa, Joint Commissioner of Transport, Bangalore is transferred with immediate 
effect and posted until further orders as Chief Executive Officer, Zilla Panchayat, Shimoga relieving 
A.B.Hemachandra, Deputy Secretary-2, Shimoga Zilla Panchayat of the additional charge of the post. 

Sri D.S. Vishwanath, Joint Director, Commerce & Industries Department is transferred with 
immediate effect and posted until further orders as Chief Executive Officer, Zilla Panchayat, Mysore 
relieving Ms. Gurneet Tej, IAS of the additional charge of the post. 

By order and in the name of the Governor of Karnataka 
K.G. ANANTHA 
P.R. 376 Under Secretary to Government 
Department of Personnel and Administrative Reforms (Services-l) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 12 ಎಸ್‌ಐಎಸ್‌ 2009, ಬೆಂಗಳೂರು, ದಿನಾಂಕ: 3ನೇ ಮಾರ್ಚ್‌ 2009 

ಶ್ರೀ ಎಂ.ಎ. ಸಾದಿಕ್‌, ಐಎಎಸ್‌, ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ ನಿಯಮಿತ, ಬೆ೦ಗಳೂರು, 
ರವರಿಗೆ ದಿನಾ೦ಕ: 02.03.2009 ರಿಂದ 31.03.2009ರವರೆಗೆ (ಉದಿಸೇ) ಒಟ್ಟು 30 ದಿನಗಳ ಗಳಿಕೆ ರಜೆಯನ್ನು ವೈದ್ಯಕೀಯ 
ಕಾರಣಗಳ ನಿಮಿತ್ತ ಮಂಜೂರು ಮಾಡಲಾಗಿದೆ. 

ಶ್ರೀ ಎಂ.ಎ.ಸಾದಿಕ್‌, ಐಎಎಸ್‌, ರವರ ರಜಾ ಅವಧಿಯಲ್ಲಿ, ಸರ್ಕರದ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, 
ಇವರನ್ನು ಈ ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿಡಲಾಗಿದೆ. 


೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೦೯ ಭಾಗ - ೨ 


ಶ್ರೀ ಎಂ.ಎ. ಸಾದಿಕ್‌, ಐಎಎಸ್‌, ರವರು ರಜೆಯ ಮೇಲೆ ಹೋಗಿರದಿದ್ದರೆ, ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ 
ನೀರಾವರಿ ನಿಗಮ ನಿಯಮಿತ, ಬೆ೦ಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಜಿ. ಅನಂತ 
ಪಿ.ಆರ್‌. 377 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 254 ಅಸೇವ 2008, ಬೆ೦ಗಳೂರು, ದಿನಾಂಕ: 28ನೇ ಫೆಬ್ರವರಿ 2009 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 3 ಆಸೇಜೆ 2000 ದಿನಾಂಕ: 4.3.2006ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಸಮೂಹ-ಎ 
(ಕಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಎಂ.ಓ೦ಕಾರಮೂರ್ತಿ, ಕೆ.ಎ.ಎಸ್‌. ಸಮೂಹ- 
ಎ (ಕಿರಿಯ ಶ್ರೇಣಿ) ಅಧಿಕಾರಿ, ಬಾಡಿಗೆ ನಿಯಂತ್ರಣಾಧಿಕಾರಿ, ಬೆಂಗಳೂರು ಉತ್ತರ, ಬೆಂಗಳೂರು ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ.20025-28275 ರ ವೇತನ ಶ್ರೇಣಿಯ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) 
ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ರಾಷ್ಟ್ರೀಯ ಹೆದ್ದಾರಿಗಳು, ಬೆಂಗಳೂರು - 
ಖಾಲಿ ಹುದ್ದೆಯನ್ನು ಹಿರಿಯ ಶ್ರೇಣಿ ವೃಂದಕ್ಕೆ ಉನ್ನತೀಕರಿಸಿ ವರ್ಗಾಯಿಸಿ ನೇಮಿಸಿದೆ. 
ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
1) ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವೃಂದದ ಜೇಷ್ಟತಾ ಪಟ್ಟಿಗಳ ಬಗ್ಗೆ ನ್ಯಾಯಾಲಯದಲ್ಲಿ ಬಾಕಿಯಿರುವ ಪ್ರಕರಣಗಳಲ್ಲಿ 
ಆಗುವ ಅಂತಿಮ ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
2) ಪೋಷಕ ವೃಂದಗಳ ಜೇಷ್ಟತಾ ಪಟ್ಟಿಗಳ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 378 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 38 ಆಸೇಇ 2009, ಬೆ೦ಗಳೂರು, ದಿನಾಂಕ: 28ನೇ ಫೆಬ್ರವರಿ 2009 
ಶ್ರೀ ಬಿ.ಆರ್‌. ಕೃಷ್ಣನ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಜಂಟಿ ನಿರ್ದೇಶಕರು (ಆಡಳಿತ), ಸಾರ್ವಜನಿಕ ಶಿಕ್ಷಣ 
ಆಯುಕ್ತರ ಕಛೇರಿ, ಬೆಂಗಳೂರು, ಇವರಿಗೆ ದಿನಾಂಕ: 28.02.2009 ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ 
ಕ.ನಾ.ಸೇ.ನಿಯಮಾವಳಿಯ ನಿಯಮ 285(1)(ಎ) ರಡಿ ಸ್ವಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 379 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 39 ಆಸೇವ 2009, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2009 
ಶ್ರೀ ಎಂ. ತಿಮ್ಮಪ್ಪ ಕೆಎಎಸ್‌ ಹಿರಿಯ ಶ್ರೇಣಿ ಅಧಿಕಾರಿ, ಹಾಲಿ ಆಯುಕ್ತರು, ನಗರಸಭೆ, ಬಳ್ಳಾರಿ, ಇವರನ್ನು 
ದಿನಾಂಕ:20.02.2009 ರ ಸಂಖ್ಯೆಸಿಆಸುಇ 30 ಆಸೇವ 2009ರ ಅಧಿಸೂಚನೆಯಲ್ಲಿ ಜಿಲ್ಲಾಧಿಕಾರಿಗಳ ಕೇ೦ದ್ರಸ್ಥಾನಿಕ 
ಸಹಾಯಕರು, ಬೀದರ್‌ ಜಿಲ್ಲೆ - ಖಾಲಿ ಹುದ್ದೆಗೆ ವರ್ಗಯಿಸಿ ನೇಮಿಸಿರುವುದನ್ನು ಮಾರ್ಪಡಿಸಿ ಶ್ರೀಯುತರನ್ನು ಯೋಜನಾ 
ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಜಿಲ್ಲಾಧಿಕಾರಿಗಳ ಕಚೇರಿ, ಬಳ್ಳಾರಿ - ಖಾಲಿ ಹುದ್ದೆಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ಧಿ ಇಲಾಖೆಯಲ್ಲಿಯೇ ಮುಂದುವರೆಸಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 380 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


